ಕರ್ನಾಟಕ ವಿಧಾನ ಪರಿಷತ್ತು 


2449 
ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 


ಸಿ ಉತ್ತರಿಸುವವರು ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು 
ಸಾರ್ವಜನಿಕ ಸಂಪರ್ಕ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 30.03.2021 
ಕ್ರಸಂ ಪ್ನೆ ಉತ್ತರ 
(ಅ) | ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಲು 
ಇಚ್ಛಿಸುವ ಮಹಿಳಾ ಉದ್ಯಮಿಗಳಿಗೆ | ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಲು ಇಚ್ಛಿಸುವ ಮಹಿಳಾ ಉದ್ಯಮಿಗಳಿಗೆ 
ಸರ್ಕಾರದಿಂದ ದೊರೆಯುವ ಸಾಲ ಸೌಲಭ, | ಸರ್ಕಾರದಿಂದ ದೊರೆಯುವ ಸಾಲ ಸೌಲಭ್ಯ, ಸಹಾಯಧನ, ಪ್ರೋತ್ಸಾಹಧನ 
ಸಹಾಯಧನ, ಪ್ರೋತ್ಸಾಹಧನ ಹಾಗೂ | ಹಾಗೂ ವಿಶೇಷ ಸವಲತ್ತು ಈ ಕೆಳಗಿನಂತಿವೆ: 


ವಿಶೇಷ ಸವಲತ್ತುಗಳೇನು;(ಸಂಪೂರ್ಣ ವಿವರ 
ನೀಡುವುದು) 


1. 


ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನ ಯೋಜನೆಯಡಿ ನಗರ 
ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಗರಿಷ್ಟ ಸಾಲ ರೂ. 
25 ಲಕ್ಷಗಳವರೆಗೆ ಬ್ಯಾಂಕ್‌ಗಳ ಮೂಲಕ ಸಾಲ ಸೌಲಭ್ಯ ಒದಗಿಸಿ ಸಣ್ಣ 
ಉದ್ಯಮಗಳನ್ನು ಸ್ಥಾಪಿಸಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ಅನುಕೂಲ 
ಒದಗಿಸಲಾಗುವುದು ಹಾಗೂ ಯೋಜನಾ ವೆಚ್ಚದ ಮೇಲೆ ಶೇ.15 ರಿಂದ ಶೇ.35 
ರವರೆಗೆ ಗರಿಷ್ಟ ರೂ.3.75 ಲಕ್ಷದಿಂದ ರೂ.8.75 ಲಕ್ಷದವರೆಗೆ ಸಹಾಯಧನ 
ನೀಡಲಾಗುತ್ತಿದೆ. 


ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ ಸೂಕ್ಷ್ಮ ಮತ್ತು ಸಣ್ಣ 
ಕೈಗಾರಿಕೆಗಳು ಸ್ಥಾಪಿಸಲು ರೂ.5.00 ಕೋಟಿಗಳವರೆಗೆ ಸಾಲ ಪಡೆದು ನಿಗದಿತ 
ಸಮಯದಲ್ಲಿ ಮರುಪಾವತಿ ಮಾಡಿದ ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕಾ 
ಘಟಕಗಳಿಗೆ 5 ವರ್ಷಗಳ ಅವಧಿಗೆ ಶೇ6 ರಂತೆ ಬಡ್ಡಿ ಸಹಾಯಧನ 


ನೀಡಲಾಗುವುದು. 


ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಶೀಲರಿಗೆ ವಿಶೇಷ 
ಘಟಕ ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿಯಲ್ಲಿ ಶೇ.75 
ರಿಯಾಯಿತಿ ದರದಲ್ಲಿ ಕೈಗಾರಿಕಾ ನಿವೇಶನಗಳನ್ನು (ಗರಿಷ್ಟ 2 ಎಕರೆ) ಮತ್ತು 
ಕೈಗಾರಿಕಾ ಶೆಡ್‌ಗಳನ್ನು ನೀಡಲಾಗುತ್ತಿದೆ. 


ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಶೀಲರಿಗೆ ವಿಶೇಷ 
ಘಟಕ ಉಪಯೋಜನೆ ಮತ್ತು ಗಿರಿಜನ ಉಪ ಯೋಜನೆ ಯಡಿಯಲ್ಲಿ ಸ್ವಯಂ. 
ಉದ್ಯೋಗ ಕೈಗೊಳ್ಳಲು ಗರಿಷ್ಠ ರೂ.10.00 ಲಕ್ಷ ಯೋಜನಾ ವೆಚ್ಚದ ಮೇಲೆ 
ಶೇ.60 ರಷ್ಟು ಗರಿಷ್ಟ ರೂ.5.00 ಲಕ್ಷ ಸಹಾಯಧನ ನೀಡಲಾಗುತ್ತಿದೆ. 


ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಮೊದಲ ಪೀಳಿಗೆಯ 
ಉದ್ಯಮಿದಾರರು ಬ್ಯಾಂಕ್‌! ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದು 
ಸ್ಥಾಪಿಸುವ ಹೊಸ ಘಟಕಗಳಿಗೆ ಗರಿಷ್ಟ ರೂ.2.00 ಕೋಟಿ ಯೋಜನಾ 
ವೆಚ್ಚದಲ್ಲಿ The Debt Equity Ratio 2:1 ಪ್ರಕಾರ (2/3 ರಷ್ಟು ಬ್ಯಾಂಕ್‌/ 
ಹಣಕಾಸು ಸಂಸ್ಥೆಗಳಿಂದ ಸಾಲ ಮತ್ತು 1/3 ಪ್ರವರ್ತಕರ ಬಂಡವಾಳ)ಘಟಕಕ್ಕೆ 


ಪ್ರವರ್ತಕ ಬಂಡವಾಳ ಹೂಡಿಕೆಯ 1/3 ರಲ್ಲಿ ಶೇ.30 ರಷ್ಟು 'ಬಡ್ಡಿರಹಿತ'ಗರಿಷ್ಟ 
ರೂ.33.00 ಲಕ್ಷ ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ ನೀಡಲಾಗುತ್ತಿದೆ. 


6. ಕರ್ನಾಟಕ ರಾಜ್ಯ ಕೈಗಾರಿಕಾ ನೀತಿ 2020-25 ರಂತೆ ಕೆಳಕಾಣಿಸಿದ ಪ್ರೋತ್ಸಾಹ 


ಮತ್ತು ರಿಯಾಯಿತಿ ಅರ್ಹ ನೀಡಿ 


ಉತ್ತೇಜಿಸಲಾಗುತ್ತಿದೆ: 


ಸೌಲಭ್ಯಗಳನ್ನು ಕೈಗಾರಿಕೆಗಳಿಗೆ 


ಮುದ್ರಾಂಕ ಶುಲ್ಕ ವಿನಾಯಿತಿ 

. ನೋಂದಣಿ ಶುಲ್ಕ ರಿಯಾಯಿತಿ. 

. ಬಂಡವಾಳ ಹೂಡಿಕೆ ಸಹಾಯಧನ 

ಕಿರು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ವಿದ್ಯುತ್‌ ಸಹಾಯಧನ 
ಭೂ ಪರಿವರ್ತನಾ ಶುಲ್ಕ ಮರುಪಾವತಿ. 

. ರಫ್ತು ಆಧಾರಿತ ಘಟಕಗಳಿಗೆ ರಿಯಾಯಿತಿ. 

. ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಸಹಾಯಧನ. 
ವಿದ್ಯುತ್‌ ತೆರಿಗೆ ವಿನಾಯಿತಿ 

9. ತಾಂತ್ರಿಕ ಉನ್ನತೀಕರಣ, ಗುಣಮಟ್ಟ ಪ್ರಮಾಣ ಪತ್ರ 
10. ಮಳೆ ನೀರುಕೊಯ್ಲು 1 ಸಂರಕ್ಷಣೆ ಸಹಾಯಧನ 
Il. ತಂತ್ರಜ್ಞಾನ ಉನ್ನುಃ ತೀಕರಣಕ್ಕೆ ಬಡ್ಡಿ ಸಹಾಯಧನ 


muNHE PNT 


ಸಹಾಯಧನ 


(ಆ) 


ರಾವ್ಯದಕ್ಲರುವ ಸಣ್ಣ ಕಗಾಕಗ ಹಾವವ 
(ವಿವರ ನೀಡುವುದು) 


ಕಾವ್ಯದಹವ ಸಾರಳ ಫಾ ವೆಲಯೆಗಳು ಕ`ಕಳಗಿನಂತಿಷ: 


oA LNT 


ಕೃಷಿ ಮತ್ತು ಆಹಾರ ಸಂಸ್ಕರಣಾ ಕೈಗಾರಿಕೆಗಳು 
ಜವಳಿ ಮತ್ತು ಸಿದ್ಧ ಉಡುಪು ಕೈಗಾರಿಕೆಗಳು 
ಇಂಜಿನಿಯರಿಂಗ್‌ ಕೈಗಾರಿಕೆಗಳು 
ಆಟೋಮೊಬೈಲ್‌ ಕೈಗಾರಿಕೆಗಳು 
ರಾಸಾಯನಿಕ ಕೈಗಾರಿಕೆಗಳು 
ಔಷಧ ಮತ್ತು ಜೈವಿಕ ತಂತ್ರಜ್ಞಾನ ಕೈಗಾರಿಕೆಗಳು 
ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳು 
ಪ್ಲಾಸ್ಟಿಕ್‌ ಆಧಾರಿತ ಕೈಗಾರಿಕೆಗಳು 
ಕರಕುಶಲ ಉತ್ಪನ್ನ ಕೈಗಾರಿಕೆಗಳು 

. ಏರೋಸ್ಟೇಸ್‌ ಕೈಗಾರಿಕೆಗಳು 


1. ಸ್ಟೀಲ್‌ ಮತ್ತು ಐರನ್‌ ಕೈಗಾರಿಕೆಗಳು 


13. ಇತರೆ ಸ 


್ಯ ವಿದ್ಯುತ್‌ ಮತ್ತು ಎಲೆಕ್ಟಿಕ್ಸ್‌ ಉಪಕರಣಗಳ ಕೈಗಾರಿಕೆಗಳು 
ಸೇವಾ `ಚಟುವಚೆಕೆಗಳು 


(ಇ) 


2020-21" ನೇ ಸಾಲಿನ್‌ ಈ ಕತಯ 
ಕೈಗಾರಿಕೆಗಳನ್ನು ಎಷ್ಟು ಪ್ರಾರಂಭಿಸಲಾಗಿದೆ; 
(ವಿವರ ನೀಡುವುದು) 


2 


020-27 `ನೇ ಸಾಲಿನ್ಷ್‌70,553 ಸೊಕ್ಷ್ಯ ಸಣ್ಣ`ಮತ್ತು ಮಧ್ಯಮ ಕೈಗಾಕಕಗಳು 


ನೊಂದಣಿಯಾಗಿದ್ದು ಜಿಲ್ಲಾವಾರು ಏವರಗಳನ್ನು ಅನುಬಂಧದಲ್ಲಿ ನೇಡಲ್‌ಗಿದೆ. 


(ಈ) 


ಕೃಷಿ ವಲಯಕ್ಕೆ "ಸಂಬಂಧಿಸಿದಂತ್‌ ಇರುವ 
ಸಣ್ಣ ಕೈಗಾರಿಕೆಗಳು ಯಾವುವು; ಅವುಗಳನ್ನು 
ಪ್ರಾರಂಭಿಸಲು ಇಚ್ಛಿಸುವವರಿಗೆ ದೊರೆಯುವ 
ಸೌಲಭ್ಯಗಳೇನು? 


ಕ್ಸ 


ಕೃಷಿ ವಲಯಕ್ಕೆ ಸಂಬಂಧಿಸಿದಂತ್‌ ಇರುವ ಸಾ ಕೈಗಾರಿಕಗಳಾ ಪೈ ಕಲವು 


ಕೈಗಾರಿಕೆಗಳು ಈ ಕೆಳಗಿನಂತಿವೆ: 


ಅಕ್ಕಿಗಿರಣಿಗಳು 


k 
2. ದಾಲ್‌ಮಿಲ್‌ಗಳು, 
3. 
4 


ಬೇಳೆಗಳ, ಕೃಷಿ ಉತ್ಪನ್ನಗಳ ಹಿಟ್ಟಿನ ಉತ್ಪಾದನೆ 
. ತೆಂಗಿನ ಎಣ್ಣೆ, ಶೇಂಗಾ ಎಣ್ಣೆ, ಹತ್ತಿ ಬೀಜದ ಎಣ್ಣೆ ಉತ್ಪಾದನೆ 


ಪೆಶು,`ಮೇನಿನ್‌ಆಹಾರ ತಯಾರಕ 

ಆಹಾರ ಉತ್ಪನ್ನಗಳಾದ ಐಸ್‌ಕ್ರೀಂ, ಜಾಮ್‌, ಸೇವನೆ ಸಿದ್ಧವಿರುವ ಉತ್ಪನ್ನಗಳ 
ತಯಾರಿಕೆ ಇತ್ಯಾದಿ ” 
ಹಣ್ಣುಗಳಿಂದ ಜ್ಯೂಸ್‌ ಉತ್ಪಾದನೆ ಇತ್ಯಾದಿ ಚಟುವಟಿಕೆಗಳು 


ಕರ್ನಾಟಕ ರಾಜ್ಯ ಕೈಗಾರಿಕಾ ನೀತಿ 2020-25 ರಂತೆ ಕೆಳಕಾಣಿಸಿದ ಪ್ರೋತ್ಸಾಹ 


Fp) 


ಮತ್ತು ರಿಯಾಯಿತಿ ಸೌಲಭ್ಯಗಳನ್ನು ಅರ್ಹ ಕೈಗಾರಿಕೆಗಳಿಗೆ ನೀಡಿ 
ಉತ್ತೇಜಿಸಲಾಗುತ್ತಿದೆ: 


ಮುದ್ರಾಂಕ ಶುಲ್ಕ ವಿನಾಯಿತಿ 

ನೋಂದಣಿ ಶುಲ್ಕ ರಿಯಾಯಿತಿ. 

ಬಂಡವಾಳ ಹೂಡಿಕೆ ಸಹಾಯಧನ 

ಕಿರು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ವಿದ್ಯುತ್‌ ಸಹಾಯಧನ 

ಭೂ ಪರಿವರ್ತನಾ ಶುಲ್ಕ ಮರುಪಾವತಿ. 

ರಫ್ತು ಆಧಾರಿತ ಘಟಕಗಳಿಗೆ ರಿಯಾಯಿತಿ. 

ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಸಹಾಯಧನ. 

ವಿದ್ಯುತ್‌ ತೆರಿಗೆ ವಿನಾಯಿತಿ 

ತಾಂತ್ರಿಕ ಉನ್ನತೀಕರಣ, ಗುಣಮಟ್ಟ ಪ್ರಮಾಣ ಪತ್ರ ಸಹಾಯಧನ 


. ಮಳೆ ನೀರುಕೊಯ್ದು / ಸಂರಕ್ಷಣೆ ಸಹಾಯಧನ 


ತಂತ್ರಜ್ಞಾನ ಉನ್ನತೀಕರಣಕ್ಕೆ ಬಡ್ಡಿ ಸಹಾಯಧನ 


ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನ ಯೋಜನೆಯಡಿ ನಗರ 
ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಗರಿಷ್ಟ ಸಾಲ ರೂ. 
25 ಲಕ್ಷಗಳವರೆಗೆ ಬ್ಯಾಂಕ್‌ಗಳ ಮೂಲಕ ಸಾಲ ಸೌಲಭ್ಯ ಒದಗಿಸಿ ಸಣ್ಣ 
ಉದ್ಯಮಗಳನ್ನು : ಸ್ಥಾಪಿಸಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ಅನುಕೂಲ 
ಒದಗಿಸಲಾಗುವುದು ಹಾಗೂ ಯೋಜನಾ ವೆಚ್ಚದ ಮೇಲೆ ಶೇ.15 ರಿಂದ ಶೇ.35 
ರವರೆಗೆ ಗರಿಷ್ಟ ರೂ.3.75 ಲಕ್ಷದಿಂದ ರೂ.8.75 ಲಕ್ಷದವರೆಗೆ ಸಹಾಯಧನ 
ನೀಡಲಾಗುತ್ತಿದೆ. 

ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ ಸೂಕ್ಷ್ಮ ಮತ್ತು ಸಣ್ಣ 
ಕೈಗಾರಿಕೆಗಳು ಸ್ಥಾಪಿಸಲು ರೂ.5.00 ಕೋಟಿಗಳವರೆಗೆ ಸಾಲ ಪಡೆದು ನಿಗದಿತ 
ಸಮಯದಲ್ಲಿ ಮರುಪಾವತಿ ಮಾಡಿದ ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕಾ 
ಘಟಕಗಳಿಗೆ 5 ವರ್ಷಗಳ ಅವಧಿಗೆ ಶೇಕಡ 6 ರಂತೆ ಬಡ್ಡಿ ಸಹಾಯಧನ 
ನೀಡಲಾಗುವುದು. 


ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಶೀಲರಿಗೆ ವಿಶೇಷ 
ಘಟಕ ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿಯಲ್ಲಿ ಶೇ 75 
ರಿಯಾಯಿತಿ ದರದಲ್ಲಿ ಕೈಗಾರಿಕಾ ನಿವೇಶನಗಳನ್ನು (ಗರಿಷ್ಟ 2 ಎಕರೆ) ಮತ್ತು 
ಶೇ 90 ರಿಯಾಯಿತಿ ದರದಲ್ಲಿ ಕೈಗಾರಿಕಾ ಶೆಡ್‌ಗಳನ್ನು ನೀಡಲಾಗುತ್ತಿದೆ. 


ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಶೀಲರಿಗೆ ವಿಶೇಷ 
ಘಟಕ ಉಪಯೋಜನೆ ಮತ್ತು ಗಿರಿಜನ ಉಪ ಯೋಜನೆ ಯಡಿಯಲ್ಲಿ ಸ್ವಯಂ 
ಉದ್ಯೋಗ ಕೈಗೊಳ್ಳಲು ಗರಿಷ್ಠ ರೂ.10.00 ಲಕ್ಷ ಯೋಜನಾ ವೆಚ್ಚದ ಮೇಲೆ 
ಶೇ.60 ರಷ್ಟು ಗರಿಷ್ಟ ರೂ.5.00 ಲಕ್ಷ ಸಹಾಯಧನ ನೀಡಲಾಗುತ್ತಿದೆ. 


. ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಮೊದಲ ಪೀಳಿಗೆಯ 


ಉದ್ಯಮಿದಾರರು ಬ್ಯಾಂಕ್‌/ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದು ಸ್ಥಾಪಿಸುವ 
ಹೊಸ ಘಟಕಗಳಿಗೆ ಗರಿಷ್ಟ ರೂ.2.00 ಕೋಟಿ ಯೋಜನಾ ವೆಚ್ಚದಲ್ಲಿ The 
Debt Equity Ratio 21 ಪ್ರಕಾರ (22 ರಷ್ಟು ಬ್ಯಾಂಕ್‌! ಹಣಕಾಸು 
ಸಂಸ್ಥೆಗಳಿಂದ ಸಾಲ ಮತ್ತು 1/3 ಪ್ರವರ್ತಕರ ಬಂಡವಾಳ) ಘಟಕಕ್ಕೆ ಪ್ರವರ್ತಕ 
ಬಂಡವಾಳ: ಹೂಡಿಕೆಯ 13 ರಲ್ಲಿ ಶೇ.50 ರಷ್ಟು ಬಡ್ಡಿರಹಿತ ಗರಿಷ್ಟ 
ರೂ.33.00 ಲಕ್ಷ ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ ನೀಡಲಾಗುತ್ತಿದೆ. 


ಸಿಐ 69 ಎಸ್‌ಎಸ್‌ಐ 2021 


(ಸಿ.ಸಿ ಪಾಟೇಲ್‌) 
ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು 
ಸಾರ್ವಜನಿಕ ಸಂಪರ್ಕ ಸಚಿವರು 


- ಶ್ರೀಮತಿ ವೀಣಾ ಅಚ್ಚಯ್ಯ (ವಿಧಾನಸಭೆಯಿಂದ ಚುನಾಯಿತರಾದವರು) ಇವರ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 
2089 (2449) ಗೆ ಅನುಬಂಧ 


REGISTRATION OF MSME UNITS UPTO during 2020-21 
# DISTRICT UNIT in Nos. [ INVEST Rs. Lakhs | EMPLOYMENT in Nos. 

1 | Bagalkot 5,775 32,436 17,649 

2 | Bellary 1,472 83,397 16,072 

3 | Belguam 10,308 1,10,599 34,370 

4 | Bangalore (U) 6,460 1,25,521 32,218 
5 | Bangalore (R) 23,571 7,00,655 2,39,876 

6 | Bidar 383 8,795 2,308 
7 [CH Nagar 271 5,860 1,691 

8 | Chikmagalur 599 19,589 3,448 

9 | Chikkkaballapur 335 11,568 2,520 

10 | Chitradurga 723 22,353 4,653 
11 | D.Kannada 1,327 38,236 10,912 
12 | Davangere 1,683 40,020 8,968 
13 | Dharwad 3,560 63,207 17,765 
14 | Gadag 807 12,416 4,341 
15 | Hassan 597 16,323 3,735 
16 | Haveri 1,012 17,785 5,659 
17 | Kalburgi 652 15,112 4,539 
18 | Kodagu 180 6,337 1,167 
19 | Kolar 641 25,183 5,523 
20 | Koppal 522 32,797 4,500 
21 | Mandya 708 18,603 4,031 
22 | Mysore 1,972 55,435 14,554 
23 | Raichur 460 34,602 3,714 
24 | Ramanagara 502 25,850 4,143 
25 | Shimoga 859 24,178 6,760 
26 | Tumukur 2,491 63,212 14,063 
27 | Udupi 756 25,804 6,987 
28 | U.Kannada 698 10,387 4,086 
29 | Vijapur 1,016 23,901 5,367 
30 | Yadgir 215 3,444 1,133 
Total 70,555 16,73,605 4,86,752 


